ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 652 
- 2 ಸದಸ್ಯರ ಹೆಸರು ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 
3 ಉತ್ತರಿಸುವ ದಿನಾಂಕ 12-03-2020 

y 4 ಉತ್ತರಿಸುವವರು ಮುಖ್ಯಮಂತ್ರಿಗಳು 

ಕ್ರಸಂ ಪ್ರಶ್ನೆ ಉತ್ತರ 

ಅ) | ಬೆಂಗಳೂರು ನಗರದಲ್ಲಿರುವ ಬೀದಿ ನಾಯಿ ಪಾಲಿಕೆಯ ಎಲ್ಲಾ ರೆಫರಲ್‌ ಹೆರಿಗೆ ಆಸ್ಪತ್ರೆ ಮತ್ತು 
ಕಡಿತದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಆರೋಗ್ಯ ಕೇಂದ್ರಗಳಲ್ಲಿ ರೇಬೀಸ್‌, ಲಸಿಕೆಗಳು ಲಭ್ಯವಿದ್ದು, 
ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೇಬಿಸ್‌ ಲಸಿಕೆಯ | ಯಾವುದೇ ಕೊರತೆ ಇರುವುದಿಲ್ಲ. 
ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಆ) | ನಿಗದಿತ ಪ್ರಮಾಣದಲ್ಲಿ ರೇಬೀಸ್‌ ನಿಗದಿತ ಪ್ರಮಾಣದಲ್ಲಿ ರೇಬೀಸ್‌ ಲಸಿಕೆಯನ್ನು 
ಲಸಿಕೆಯನ್ನು ಆಸ್ಪತ್ರೆಗಳಿಗೆ ಸರಬರಾಜು | ಆಸ್ಪತ್ರೆಗಳಿಗೆ ಇ-ಪಕ್ಕೂರ್‌ಮೆಂಟ್‌ ಮುಖಾಂತರ ಸರಬರಾಜು 
ಮಾಡಲು ಸರ್ಕಾರವು ತೆಗೆದುಕೊಂಡ | ಮಾಡಲಾಗುತ್ತಿದೆ. 
ಕ್ರಮಗಳೇನು; 

ಇ) |ಕಳೆದ 03 ವರ್ಷಗಳಲ್ಲಿ ಬೆಂಗಳೂರು ಕಳೆದ 03 ವರ್ಷಗಳಲ್ಲಿ ಬೆಂಗಳೂರು ನಗರದಲ್ಲಿ 
ನಗರದಲ್ಲಿ ದಾಖಲಾಗಿರುವ ಬೀದಿನಾಯಿ | ಬೀದಿನಾಯಿ ಕಡಿತದ ಪ್ರಮಾಣ ಈ ಕೆಳಕಂಡಂತಿದೆ. 
ಸಿಕಣ ಪ್ರಕನನಗಳಿನ್ನು 2017 ರಲ್ಲಿ -12291 

2018 ರಲ್ಲಿ -3832 
2019 ರಲ್ಲಿ -8799 
2020 ರಲ್ಲಿ -768 (ಈ ತಹಲ್‌ವರಗೂ) 

ಈ) | ಬೀದಿನಾಯಿಗಳ ಜನನ ಪ್ರಮಾಣ ಬೀದಿನಾಯಿಗಳ ಜನನ ಪ್ರಮಾಣ ನಿಯಂತ್ರಿಸಲು 
ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ | ಎನ್‌.ಜಿ.ಓ ಸಂಸ್ಥೆಗಳಿಂದ ಹಾಗೂ ಸೇವಾದಾರರಿಂದ 
ಕ್ರಮಗಳೇನು? ಸಂತಾನಹರಣ ಶಸ್ತಚಿಕಿತ್ಸೆ (ABC) ನಡೆಸಲು 


ಕಾರ್ಯಕ್ರಮವನ್ನು ರೂಪಿಸಲಾಗಿರುತ್ತದೆ ಹಾಗೂ ಎಲ್ಲಾ 
ವಲಯಗಳಲ್ಲಿ ಸದರಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳ್ಳಲು 
ಕ್ರಮ ವಹಿಸಲಾಗಿರುತ್ತದೆ. 


ಸಂಖ್ಯೆ: ನಅಇ 43 ಎಂಎನ್‌ವೈ 2020 


(ಬಿ.ಎಸ್‌.ಯಡಿಯೂರಪ್ಪ 
ಮುಖ್ಯಮಂತ್ರಿ 


